RNI No. KARBIL /2001 / 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಜುಲೈ ೧೮, ೨೦೧೩ ( ಆಷಾಢ ೨೭, ಶಕ ವರ್ಷ ೧೯೩೫) 
Bangalore, Thursday, July 18, 2013 ( Ashadha 27 , Shaka Varsha 1935) 


ಸಂಚಿಕೆ ೨೯ 
| Issue 29 


- 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ , ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, Davangere ಜಿಲೆ , Davangere 
ಭೂಾಧೀನ ಅಧಿನಿಯಮ 1894 ( ತಿದ್ದುಪಡಿ ಅಧಿನಿಯಮ 1984) ಕಲಂ 4 (1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : LAQ. CR 46/2012-13 Dated 17/ 06/ 2013 
ಈ ಮುಂದಿನ ಅನುಸೂಚಿಯಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಸಾರ್ವಜನಿಕ ರಸ್ತೆಯ ಸಲುವಾಗಿ 
ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 

ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ಕಾಧೀನ ಅಧಿನಿಯಮ 1894 (ಕೇಂದ) ಅಧಿನಿಯಮ ಸಂಖ್ಯೆ 
1984ರ 4ನೇ ಪ್ರಕರಣ ( 1) ನೇ ಉಪಪ್ರಕರಣದ ಉಪಬಂದಗಳ ಅನುಸಾರವಾಗಿ ಅದಕ್ಕೆ ಸಂಬಂದಪಟ್ಟ ಎಲ್ಲರಿಗೂ ಈ ಬಗೆ, ಈ ಮೂಲಕ 
ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4 ( 2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು 
ಚಲಾಯಿಸಲು ಸಹಾಯಕ ಆಯುಕ್ತರು ದಾವಣಗೆರೆ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 

ಸದರಿ ಅದಿನಿಯಮದ 3 ( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ 
ಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಆಯುಕ್ತರು ಸಹಾಯಕ ಆಯುಕ್ತರ ಕಛೇರಿ, ದಾವಣಗೆರೆ ಉಪ- ವಿಭಾಗ ದಾವಣಗೆರೆ ಇವರನ್ನು ನೇಮಕ 
ಮಾಡಿರುತ್ತೆ . 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ 
ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ ಸಾಲಿನ ಕರ್ನಾಟಕ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 3 ( ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ 
ಮಾಡಲಾದ ಸಹಾಯಕ ಆಯುಕ್ತರು ಸಹಾಯಕ ಆಯುಕ್ತರ ಕಛೇರಿ, ದಾವಣಗೆರೆ ಉಪ- ವಿಭಾಗ ದಾವಣಗೆರೆ , ರವರಿಗೆ ಲಿಖಿತ ಮೂಲಕ 
ಸಲಿಸತಕ್ಕದ್ದು . ಕರ್ನಾಟಕ ಸರ್ಕಾರದ ಅಧಿಸೂಚನೆ LAQ.CR 46 /2012 -13 Dated 17/06/2013ನ್ನು ನೋಡಿ, 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ 
ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ 
ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ 
ಯಾವೊಂದು ವೆಚ್ಚವು ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು , Davangere ಜಿಲೆ ರವರ 
ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು 
ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು , 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಸಹಾಯಕ ಆಯುಕ್ತರು ಸಹಾಯಕ ಆಯುಕ್ತರ ಕಛೇರಿ, ದಾವಣಗೆರೆ ಉಪ- ವಿಭಾಗ, ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

(೬೪೧) 


೬೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೮, ೨೦೧೩ 


ಭಾಗ ೬ . 


ಅನುಸೂಚಿ 


ಜಿಲೆ : Davangere 


ತಾಲೂಕು: Channagiri 


ಹೋಬಳಿ : ಸಂತೇಬೆನ್ನೂರು-1 


ಗ್ರಾಮ : ಸಿದನಮಠ 


Agricultural 


ಚಕ್ಕು ಬಂದಿ 


ಭೂಸ್ಕಾಧೀನ ವಿವರ 


સિહ 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಮೌಲ್ಯ 


[ ಮಹಾದೇವಪ್ಪ / ಸಿದ್ದಪ್ಪ 


82/ */* 


ಖುಷಿ 


82ರ ಉಳಿಕೆ 


93 /1 , 82 


93/ 3 ,93/ 4 , 93/ 5 


84 


| 


0. 13. 08. 00 


0- 32 


0 .13. 08. 00 


2 


ತಿಪ್ಪೇರುದ್ರಪ್ಪ /ಭೈರಪ್ಪ 


93/ */1 


ಖುಷಿ 


93/ 1 


92 ಮತ್ತು ದಾರಿ 


93/ 
2 


82 


0.03. 00 .00 


0 - 07 


0 . 03.00. 00 


Village Extents : 0 .16.08 .00 


Agricultural Total Extents : 0 . 16 . 08 .00 


DESIGNATION : ಸಹಾಯಕ ಆಯುಕ್ತರು 


LAOCIRCLE : ಸಹಾಯಕ ಆಯುಕ್ತರ ಕಛೇರಿ, ದಾವಣಗೆರೆ ಉಪ- ವಿಭಾಗ 


ಜಿಲ್ಲಾಧಿಕಾರಿಗಳು 


LAOLOCATION : ದಾವಣಗೆರೆ 


Davangere ಜಿಲೆ . 


E 


- 


- 


- 


- 


- 


- 


- 


- 


- 


- 


된 


Ses 


= 


r 


= 


+ 


11 PLENTS. 

3 


ಕಳ 


SriKsEy 

ಜಳಕ 


= 


TAH 


FAJ 


L 


ಕಳis 


4. 


= 


- 


G 


- 


- 


- 


1K 


S 


- 


h 


1_* 


P . R . 116 


=0043 


M 


L 


= 


= 


° 


° 


° 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೮, ೨೦೧೩ 

೬೪೩ 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮದ 6 (1) ನೇ ಪ್ರಕರಣದ ಮೇರೆಗೆಘೋಷಣೆ 

ಕ್ರಮಾಂಕ : RD 83 AQT 2012 ದಿನಾಂಕ: 22/ 10/ 2012 
ಇದರ ಆನುಸೂಚಿಯಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು- ರಾಯದುರ್ಗ ರೈಲ್ವೆ ಮಾರ್ಗದ ಉದ್ದೇಶಕ್ಕಾಗಿ ಭೂಸ್ಕಾಧೀನ ಉದ್ದೇಶಕ್ಕಾಗಿ ಅಗತ್ಯವಾಗಿದೆ 
ಎಂದು Tumkur ಜಿಲೆಯ ಜಿಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894 ರ ಕಲಂ 4 ( 1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ: LAQ/ SR/ 15/ 2011 - 12, ದಿನಾಂಕ : 26/ 09/ 2011 ರ ಅಧಿಸೂಚನೆಯಲಿ 
ಅಧಿಸೂಚಿಸಲಾಗಿದ್ದುದರಿಂದ, 


ಮತ್ತು ಕರ್ನಾಟಕ ಕಾಯ್ಕೆ 33 / 1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894) ( 1) 5ಎ ಪ್ರಕರಣದ ( 2 ) ನೇ ಉಪಪ್ರಕರಣದ ಮತ್ತು 6 (1ಎ) ಪ್ರಕರಣದ ಮೇರೆಗೆ 
ಜಿಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ 
ಮನದಟ್ಟಾಗಿರುವುದರಿಂದ,ಮೇಲೆ ತಿಳಿಸಿದಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮ 6 (1) ನೇ ಪ್ರಕರಣದ ಮೇರೆಗೆ ಈ ಮೂಲಕಘೋಷಿಸಲಾಗಿದೆ. 


ವಿಶೇಷ ಭೂಸ್ವಾಧೀನಾಧಿಕಾರಿ , Tumkur ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಮಾ ವ್ಯವಹಾರಗಳ ಕುರಿತಂತೆ ಜಿಲ್ಯಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ 
ಸದರಿ ಭೂಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 
7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 


ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿ, Tumkurಇವರ ಕಛೇರಿಯಲ್ಲಿ ಇಡಲಾಗಿದೆ. 


ಅನುಸೂಚಿ 


ಜಿಲೆ : Tumkur 


ತಾಲೂಕು: Tumkur 


ಹೋಬಳಿ : ಕಸಬಾ 


ಗ್ರಾಮ : ಮರಳೇನಹಳ್ಳಿ 


Agricultural 


ಚಕ್ಕು ಬಂದಿ 


ಭೂಸ್ವಾಧೀನದ ಜಮೀನಿನ ವಿವರ 


p 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಸರ್ವೆ ನಂ 


ತರಹೆ 


ra 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


ಅಂಚರಂಗಣ / ಬಿನ್ ದೊಡ್ಡರಂಗಯ್ಯ 


3/*/* 


ಖುಷಿ 


ಭೀಮಯ್ಯನ 


ಎಂ . ಡಿ. ಲಕ್ಷ್ಮಣನ ಜಮೀನು 


ಉಳಿಕೆ 


| 0.32.00.00 | 


0 - 88 


ಜಮೀನು 


3/ * /* 


ಖುಷಿ 


11/ 2 


[ ಅಂಚೆ ರಂಗಯ್ಯನ ಜಮೀನು| 


| 0 . 35 . 00 .00 


1- 02 


2 ಭೀಮಯ್ಯ /ಬಿನ್ ದೊಡ್ಡರಂಗಯ್ಯ 
3 M . D . ಲಕ್ಷ್ಮಣ/ಬಿನ್ 

ದೊಡ್ಡರಂಗಯ್ಯ 


3 /* /* 


ಖುಷಿ 


ಹನುಮಂತರಾಯನ 


| 0 . 27 .08. 00 


0 -76 


ಅಂಚೆ ರಂಗಯ್ಯನ 
ಜಮೀನು 


ಜಮೀನು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೮, ೨೦೧೩ 


ಭಾಗ ೬ . 


*| 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ ವಿವರ 


ಏ17 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಸರ್ವೆ ನಂ . 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ಆಕಾರ 


ವಿಸ್ತೀರ್ಣ 
0.21 .00 . 00 


3 /*/* 


ಖುಷಿ 


ಉಳಿಕೆ 


64/ 5 


0 - 65 


ಹನುಮಂತರಾಯಪ್ಪ / ಬಿನ್ 
ದೊದರಂಗಯ್ಯ 


ಎಂ . ಡಿ. ಲಕ್ಷ್ಮಣನ 
ಜಮೀನು 


ಉಳಿಕೆ 


ಎಂ . ಡಿ . ಲಕ್ಷ್ಮಣನವರ 

ಜಮೀನು 


64/5 


ಉಳಿಕೆ 


2.35.08.00 


5 R. ಶಿವಕುಮಾರ್ / 


4 /*/11 


ಖುಷಿ 


3 


ಚಂದ್ರಶೇಖರಯ್ಯನ 

ಜಮೀನು 


0.03. 00 .00 | 


0- 08 


6 R. ಚಂದ್ರಶೇಖರಯ್ಯ 


4 / */ 1 


ಖುಷಿ 


ಉಳಿಕೆ 


63/ 1 


ಉಳಿಕೆ 


| 1 .16. 00 . 00 


1 - 76 


ಉಳಿಕೆ ಮತ್ತು 

ಸ . ನಂ . 3 


ಉಳಿಕೆ 


63/ 1. 


ಉಳಿಕೆ ಮತ್ತು 

ಸ. ನಂ . 3 


1 .19.00. 00 


7 ಮರಿಸಿದk / 


11/ */1a 


0 . 00 . 00 . 00 


8 ರುದ್ರಯ್ಯ / ಬಿನ್ ಈರಯ್ಯ 


11/ */1a 


ಖುಷಿ 


ಭದ್ರಯ್ಯನಜಮೀನು 


ಮರಿಸಿದಯನ 
ಜಮೀನು 


0.06. 04 .00 | 


0- 25 


15 


15ರ ಜಮೀನು | ರುದ್ರಯ ಜಮೀನು 


ಉಳಿಕೆ 


0 .06.04 . 00 


9 ಗೌರಮ್ಮ / . ರಾಜಶೇಖರಯ್ಯ 


14/ */ * 


ಖುಷಿ 


1711 


1 .10.00.00 


1 - 28 


| 


| 


ಉಳಿಕೆ 


ಉಳಿಕೆ 


| 


17 /1 


| 


15 
15 


ಉಳಿಕೆ 


1.10. 00. 00 


10 ಗೌರಮ್ಮ / V .ರಾಜಶೇಖರಯ್ಯ 


15/ */* 


ಖುಷಿ 


14 


°HD 


1- 70 | 


| 
| 


1 . 22 . 00 .00 | 
| 1. 22. 00 .00 


| 


| 


14 


| 


ಉಳಿಕೆ 


| 


ಉಳಿಕೆ 


11 ಬಸವರಾಜು/ 


17/*/1 


ಖುಷಿ 


| ಉಳಿಕೆ 

ಉಳಿಕೆ ಮತ್ತು 
ಚಂದ್ರಶೇಖರಯ್ಯ 


20/ 1 


ಕಾತ್ಯಾನಮ್ 


0.21. 00.00 


0-90 


12 ಚಂದ್ರಶೇಖರಯ್ಯ 


17/ */1 | 


ಖುಷಿ 


ಉಮಾಮಹೇಶ್ 


18/ 1 


ಬಸವರಾಜು 


| 0 .04 .08. 00 


0 - 18 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೧೮, ೨೦೧೩ 


೬೪೫ 


| 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ ವಿವರ 


hr 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಸರ್ವೆ ನಂ . 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


13 |ಉಮಾಮಹೇಶ್ 


17/ */ 1. 


ಖುಷಿ 


18/ 1. 


0 - 04 


14 ಕಾತ್ಯಾಯನಮ್ಮ / ಬಿನ್ ವೀರಭದ್ರಪ್ಪ 


17/ */ 1 


ಖುಷಿ 


ಬಸವರಾಜು 


20/1 


ಚಂದ್ರಶೇಖರಯ್ಯ 

| 0 .00.04. 00 
ಉಳಿಕೆ ಮತ್ತು ಸ. ನಂ .21/1 ಶಿವಪ್ಪ ಮತ್ತು 0.16.08.00 

ಗೌರಮ್ಮನವರ 

ಜಮೀನು 


0- 81 . 


ಉಮಾಮಹೇಶ್ | 


18/ 1 


| 


ಬಸವರಾಜು 


1 . 02 . 04 . 00 


15 ಮಹಲಿಂಗಯ್ಯ / 


18/ */ 1 


ಋಷಿ 


ಶಿವಕುಮಾರ್‌ ಮತ್ತು | 

| 
ಉಮಾಮಹೇಶ್ 


ಉಳಿಕೆ 


| 1. 05. 00. 00 | 


ಊರುಕೆರೆ ಗಡಿ | ಊರುಕೆರೆ ಗಡಿ | 

ಮತ್ತು 
ಶಿವಕುಮಾರ್ 


1 - 80 


16 R , ಶಿವಕುಮಾರ್/ 


18/ * 11 . 


ಖುಷಿ 


ಮಹಲಿಂಗಯ್ಯ , ಮಹಲಿಂಗಯ್ಯ | ಉಮಾ ಮಹೇಶ್ 


0- 32 


ಮಹಲಿಂಗಯ್ಯ | 0.11. 08 . 00 | 

ಮತ್ತು 
ಉಮಾಮಹೇ 

ಶ್ 


17 ಉಮಾಮಹೇಶ್/ 


18/*/1 


1711 


0 . 34 . 00. 00 


| 


1 - 36 


ಮಹಲಿಂಗಯ್ಯ | ಶಿವಕುಮಾರ್ | ಚಂದ್ರಶೇಖರಯ್ಯ ಮತ್ತು 
ಮತ್ತು ಉಳಿಕೆ 

ಉಳಿಕೆ 


18 ಚಂದ್ರಶೇಖರಯ್ಯ / ಬಿನ್ ರುದ್ರೇಗೌಡ 


18/*/1. 


ತರಿ 


ಉಮಾ ಮಹೇಶ್ 


ಕಾತ್ಯಾನಮ್ 


19/6 


1- 04 


| 0. 16 .00. 00 | 

2.26.08. 00 


19 / 6 


ಉಳಿಕೆ 


ಚಂದ್ರಶೇಖರಯ್ಯ , 


19 ಕಾತ್ಯಾಯನಮ್ಮ / ಬಿನ್ ವೀರಭದ್ರಪ್ಪ 


19/ */ 6 


1871 


0 .06.08.00 


0-28 


18/1 


ಉಳಿಕೆ 


20/1 
20/1 . 
17 /1 


0 . 06. 08. 00 


20 ಕಾತ್ಯಾಯನಮ್ಮ / ಬಿನ್ ವೀರಭದ್ರಪ್ಪ 


| 20/*/1 | 


19/ 6 


ಉಳಿಕೆ 


17 1 ಮತ್ತು 
ಬಸವರಾಜು 


0. 04 . 00. 00 | 


0 . 04 . 00. 00 | 


0 - 50 


19/6 


| 


ಉಳಿಕೆ 


| 


17/1 


| 0.04. 00. 00 


*| 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೧೮, ೨೦೧೩ 


ಭಾಗ ೬ . 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ ವಿವರ 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಸರ್ವೆ ನಂ 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


21 ಗಂಗಣ / ಬಿನ್ ಭೂತಯ್ಯ 


42/ * / 3 


ಖುಷಿ 


4714 


44/ 1 


0 .15. 00 . 00 


0- 37 


4774 


44 /1 


22 ಹನುಮಮ್ಮ ಕೋಂ ಬಿ.ಶಿವಲಿಂಗಯ್ಯ 


44/*/1 | 


ಖುಷಿ 


42/ 3 


44/2ಮತ್ತು 44 /4 


0.15.00 .00 
0 .34 .08.00 , | 
0 . 34 .08. 00 


0 - 87 


42/ 3 


44/ 2 ಮತ್ತು 44/ 4 


23 ಸುರೇಶ್‌ H . K . ಬಿನ್ ಕೆಂಪಸಿದ್ದಯ್ಯ / 


44 / */12 


ಖುಷಿ 


44/ 2 


444 


44 / 3 


0 .01 . 04 . 00 


0 - 03 


44/ 2 


44 / 4 


44 / 3 


ಉಳಿಕೆ 


24 ಲೆಂಕಪ್ಪ / 


44/*/ 2 


ಖುಷಿ 


144 / 1 ಮತ್ತು 44 /4 ] 


444 


44 /12 


0.01 . 04 .00 
0.14 .00.00 
0.14 .00.00 


0- 35 


44/ 4 


44 / 2 


44 /1 ಮತ್ತು 

44 / 4 


25 ತಾಂಡವಮೂರ್ತಿ/ 


44 /* / 3 


ಖುಷಿ 


44/ 2 


ಹೊನ್ನೇನಹಳ್ಳಿ ಗಡಿ | 


| 0 .10 . 00. 00 | 


0- 25 


T . S . ರೇವಣ್ಯ / 


44/*/ 3 


Joint Owner 


ಚಂದ್ರಶೇಖರಪ್ಪ / ಬಿನ್ ಸಿದ್ದಪ್ಪ 


44 /* / 3 


Joint Owner 


44 / 2 


ಹೊನ್ನೇನಹಳ್ಳಿ ಗಡಿ | 


0 .10.00.00 
0.10. 00. 00 


44/*/ 4 


ಖುಷಿ 


44 / 1. 


44/ 2 


44 / 2 


0 - 25 


26 P. N . ನರಸಿಂಹಮೂರ್ತಿ /ಬಿನ್ 

ನರಸಿಂಹಯ್ಯ 


44/ 1 


44 / 2 


44/ 2 


0 .10 . 00 .00 


47/ */11 


ಖುಷಿ 


48 


4773 


ಉಳಿಕೆ 


| 0 . 02 .00 . 00 


0 - 05 


27 [ B . K . ಮಂಜುನಾಥ್ / ಬಿನ್ 

B . ಕಂಠಿರಾವ್ 
28 D . M . ರಾಮಣ್ಯ / ಬಿನ್ 

ದೊಡ್ಡರಂಗಪ್ಪ 


47/ */ 1 


ಖುಷಿ 


4711 . 


| ಉಳಿಕೆ 


47/ 2ಡಿ ಮತ್ತು47/2ಞ || 


| 0 . 29 . 00 . 00 


0 - 80 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜುಲೈ ೧೮, ೨೦೧೩ 


೬೪೭ 


| 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ ವಿವರ 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಸರ್ವೆ ನಂ . 


ತರಹ 


K 


ಉತ್ತರ 


ಪೂರ್ವ 


ದಕ್ಷಿಣ 


| 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


47/ 1. 


| 47/2ಡಿ ಮತ್ತು 47/ 2 % 


ಉಳಿಕೆ 


0. 31 . 00 . 00 
| 0 . 0004 
| 0. 00.04. 00 


47 /*/2D 


ಖುಷಿ 


47/3 


47/2 


47/ 2 % 


29 c . ಮದನ್ ಕುಮಾರ್ ಬಿನ್ 

C .V . ಚಿದಾನಂದ ಮೂರ್ತಿ/ 


ಉಳಿಕೆ 


0- 01 


47/ 3 


47/ 2 


47/2q 


ಉಳಿಕೆ 


0. 00 .04 . 00 


47/ */ 2E 


ಖುಷಿ 


4773 


47/ 2ಎಫ್ 


47/ 2ಎಫ್ 


0 . 30 . 00 . 00 


0 - 86 


30 C . ಯೋಗಿಶ್‌ 

ಕುಮಾರ್/ C .V . ಚಿದಾನಂದ ಮೂರ್ತಿ 


47/ 3 


47 / 2ಎಫ್ 


47/ 2ಎಫ್ 


| 0 .30 . 00 . 00 


47/*/2F 


ಖುಷಿ 


47/ 3 


47/ 2ಎಫ್ 


4712 


| 0 . 39 . 00 . 00 


1 - 07 


31 ( C . ಯೋಗೇಶ್ 

ಕುಮಾರ್/ C .V .ಚಿದಾನಂದಮೂರ್ತಿ 


47 / 3 


47/ 2ಎಫ್ 


47/2q 


0 . 39 . 00 . 00 


R . R . 


48/ */ * 


ಖುಷಿ 


49/ 2 


ಉಳಿಕೆ 


4711 


( ಇಂದುಮತಿ/ ಕೋಂ 
ಮಂಗಲವಾಡೆ 


0.23. 00.00 


0- 58 


49/ 2 


ಉಳಿಕೆ 


47/ 1 


| 0 . 23 .00.00 


33 ಚಿನಗದರಂಗಯ್ಯ /ಕೆಂಪರಂಗಯ್ಯ 


49/*/ 1. 


ಖುಷಿ | ರಾಮು ಜಮೀನು 


49/ 2 


ಉಳಿಕೆ 


0- 32 


0.11. 00.00 
0 .10 . 00 . 00 | 


34 JS , ರಾಮು /ಸಿದ್ದರಾಮಯ್ಯ 


49/*/ 1 . 


ಖುಷಿ 


0 - 32 


ಕಾಂತರಾಜು 
ಜಮೀನು 


ಚಿನಗದ ರಂಗಯ್ಯ 

ಜಮೀನು 


49/ */ 1. 


ಖುಷಿ 


ರಾಮು 


60/ 4ಬಿ3 


0.16 .00 . 00 


0-51 


35 R, ಕಾಂತರಾಜು ಬಿನ್ ಲೇ . 

ರಾಮಚಂದ್ರಯ್ಯ / 


ರಾಮು ಜಮೀನು 


49/ 2 


ಉಳಿಕೆ 


| 0 .37 . 00 . 00 


49/ */ 2 


ಖುಷಿ 


49/ 1, 


ರಾಜಮ್ಮನವರ ಜಮೀನು 


| 0 . 13 . 00 . 00 


36 ಮುದರಂಗಮ್ಮ / ಮುದ್ರಪ್ಪ 
37 ರಾಜಮ್ಮ / ಭದ್ರಯ, 


0- 76 
0- 76 


49/ */ 2 


ಖುಷಿ 


49/ 2ರ ಉಳಿಕ 


48 


0 . 13.00. 00 | 
0 .26. 00 . 00 


49 / 2 ರ ಉಳಿಕೆ 


ಉಳಿಕೆ 


48 


*| 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜುಲೈ ೧೮, ೨೦೧೩ 


ಭಾಗ ೬ . 


ಚಕು, ಬಂದಿ 


ಭೂಸ್ಕಾಧೀನದ ಜಮೀನಿನ ವಿವರ 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಸರ್ವೆ ನಂ 


ತರಹೆ 


K 


ಉತ್ತರ 


ಪೂರ್ವ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


ದಕ್ಷಿಣ 
60/3 


38 [ ಅಂಚೆರಂಗಯ್ಯ / ಬಿನ್ ಕೆಂಪಯ್ಯ 


60 / */ 1 


ಖುಷಿ 


ರಂಗಯ್ಯನ 
ಜಮೀನು 


| ಉಳಿಕೆ | 


0.09 .00 .00 


0 - 24 


39 ರಂಗಯ್ಯ / ಬಿನ್ ಅಂಚರಂಗಯ್ಯ 


60/ */ 1 . 


ಖುಷಿ 


60/ 2 


ಅಂಚೆ ರಂಗಪ್ಪ 


0- 24 


| 0 . 10. 00 . 00 

0 .19.00. 00 


60 / 1 


ರಂಗಯ್ಯನ 
ಜಮೀನು 


40 | C . N . ಬಾಲವರ್ಧನ/ ಬಿನ್ ನಂಜಯ್ಯ 


60/*/ 2 


ಖುಷಿ 


60 /1 . 


ಉಳಿಕೆ 


|| 0 .20 . 00. 00 


- 0- 30 


( 63/ 2 ಮತ್ತು 61 / 3 | 
63 /2 ಮತ್ತು 61 / 3 ) 


ಉಳಿಕೆ 


60/ 1. 


ಉಳಿಕೆ 


| 0 . 20 . 00 . 00 


41 ದಾಸಪ್ಪ /ಬಿನ್ ತಿಮ್ಮಪ್ಪ 


60/* / 3 | 


ಖುಷಿ 


ಗಂಗಮ್ಮ 


60/ 1 


ಉಳಿಕೆ 


0-28 


| 0 .12 . 00. 00 

0 .12 .00. 00 


ಗಂಗಮ್ಮ 


ಉಳಿಕೆ 


60/ 1 


42 M .V . ವೀರಣ /ಬಿನ್ ಕುಳ್ಳಿರಯ್ಯ 


60/ */4a2a 


60/ 3 


60/ 4ಬಿ3 


60 /4ಎ2ಎ | 0 .18. 00 . 00 


0 - 41 


60 / 3 


60/4ಬಿ3 


60 /4ಎ2ಎ | 0 .18. 00 . 00 


43 | M . ಶಿವಣ / ಮರಿಸಿದರೂ 


60 / */4B3 


ಖುಷಿ 


ಗಂಗಮ್ಮ 


49 /1 , 


ಉಳಿಕೆ 


0 - 24 


ಗಂಗಮ್ಮ 


49/ 1, 


ಉಳಿಕೆ 


44 ಲಕ್ಷ್ಮಮ್ಮ / ಕೋಂ ಕೆಂಪಯ 


61 / */ 3 


ಖುಷಿ 


ಉಳಿಕೆ ಮತ್ತು ರಸ್ತೆ 


ರಸ್ತೆ 


60/ 2 


0-09 


ರಸ್ತೆ 


60/ 2 


0.09 .00 . 00 
0. 09. 00 .00 
0 .05 .00. 00 

0 .05 .00. 00 
| 0 . 07 . 00 . 00 

0.09. 00 .00 | 
0.03.00.00 | 


63 /*/ 1 


ಖುಷಿ 


ಉಳಿಕೆ ಮತ್ತು ರಸ್ತೆ 

4 /1.. 
4/1 


| ಚಿಕರುದ್ರಯನ ಜಮೀನು 


ಉಳಿಕೆ 


45 ವೀರಭದ್ರಯ್ಯ / ಬಿನ್ ಗಟ್ಟಿಸಿದ್ರಯ್ಯ 
46 ಗೌರಮ್ಮ / ಕೊಂ ದೊಡ್ಸಿದ್ರಯ್ಯ 
47 ಚಿಕರುದ್ರಯ್ಯ /ಬಿನ್ ಗಟ್ಟಿಸಿದ 


0 -13 | 


63 /*/ 1 . 


ಖುಷಿ 


ಉಳಿಕೆ 


ವೀರಭದ್ರಯ್ಯ 


0 -16 


63/ */1 


ಖುಷಿ 


4 / 1. 


0 - 13 


ವೀರಭದ್ರಯ್ಯನ 
ಜಮೀನು 


ವೀರಭದ್ರಯ್ಯನ ಜಮೀನು 


ರಸ್ತೆ, 


0 .19. 00 . 00 


ಭದ್ರಯ್ಯನ 
ಜಮೀನು 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೮, ೨೦೧೩ 


೬೪೯ 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ ವಿವರ 


હ 


ಖಾತೆದಾರರ ಹೆಸರು 


ಅನುಭವದಾರರ 

ಹೆಸರು 


ಸರ್ವೆ ನಂ 


ತರಹ 


સ 


ಉತ್ತರ 


ಪೂರ್ವ 


ಪಶ್ಚಿಮ 


ವಿಸ್ತೀರ್ಣ 


ಆಕಾರ 


ದಕ್ಷಿಣ 
60 /2 


48 | ವೀರಭದ್ರಯ್ಯ / ಬಿನ್ ಗುರುಲಿಂಗಯ್ಯ 


63/ */ 2 


ಖುಷಿ 


ಉಳಿಕೆ 


ಕೆ 


| 


ರಸ್ತೆ 


ಚಿಕ್ಕರುದ್ರಯ್ಯನ 
ಜಮೀನು 


0.20. 00.00 


0 - 44 


ಉಳಿಕೆ 


60 / 2 


ರಸ್ತೆ, 


0.20 .00. 00 


ಚಿಕ್ಕರುದ್ರಯ್ಯನ 
ಜಮೀನು 


64/*/ 5 


ಖುಷಿ 


ಚಂದ್ರಶೇಖರಯ್ಯ 


64/ 5 ರ ಉಳಿಕೆ 


4 /1 


| 0 . 05 . 00 . 00 


0 -14 


49 ಬಸವರಾಜು/ 
50 ಚಂದ್ರಶೇಖರಯ್ಯ / 


64 /* / 5 


ಖುಷಿ 


ಬಸವರಾಜು 


0 .14.00. 00 


0 - 48 


_ 4/1 
4 / 1 


ಚಂದ್ರಶೇಖರಯ್ಯ 


ಉಳಿಕೆ 


64 / 5 ಉಳಿಕೆ 


| 0 .19 . 00 . 00 


Village Extents : 21 . 24 .00. 00 


DESIGNATION : SLAO 
LAOCIRCLE : ವಿಶೇಷ ಭೂಸ್ವಾಧೀನಾಧಿಕಾರಿ 
LAOLOCATION : Tumkur 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ಕಾಧೀನ- 2) 


E 


- 


- 


- 


- 


- 


- 


- 


7 


Ar 


# 


° 


° 


° 


TOTE 


s 


° 


ಕಳು 


° 


sas ಸಿಹಿ 

ಏಕ 


ಸE 


ಹE 


° 


= 


! 


° 


° 


L 


° 


° 


& 


… 


fY 


24 


* 


° 


° 


s 


_ 


T 


P . R . 117 


43 


- 


- 


° 


° 


Kಟd 


° 


E ESE 


° 


-- 


- 


1 


S 


194Rh 


° 


- 


° 


= ಇs 


+ 


ಕಳ 


° 


ಸE 


° 


° 


ASE! 


- - - - - - - - 


1 


14 


° 


1 


" 


= 


= 


= 


° 


° 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಸಂ , ಕೆ.ಎಸ್. ಎ.ಸಿ. ಆರ್ / 21 /1991 - 92, ದಿನಾಂಕ : 04 - 06 - 2013 

ಅಂತಿಮ ಅಧಿಸೂಚನೆ 
ಸಂಖ್ಯೆ ಸಂ .ಕೆ.ಎಸ್.ಎ .ಸಿ.ಆರ್ / 21/1991 - 92 ದಿನಾಂಕ : 28 - 11 -1991 ಪ್ರಿಲಿಮಿನರಿ ಅಧಿಸೂಚನೆಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ, ಅದರಲ್ಲಿ ಸದರಿ ಅಧಿಸೂಚನೆಯ ಷೆಡ್ಯೂಲ್‌ನಲ್ಲಿರುವ ಬೆಂಗಳೂರು 
ಪೂರ್ವ ತಾಲ್ಲೂಕು, ಕೃಷ್ಣರಾಜಪುರಂ ಹೋಬಳಿ , ವಿಜಿನಾಪುರ ಗ್ರಾಮ ಜ್ಯೋತಿಪುರ ಕೊಳಚೆ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಸೆಕ್ಷನ್ 3(1) ರ ಅಡಿಯಲ್ಲಿ ಪ್ರಾರಂಭಿಕವಾಗಿ 
ಕೊಳಚೆ ಪ್ರದೇಶವೆಂದು ಘೋಷಿಸಿ, ಸಂಬಂಧಿಸಿದವರಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿತ್ತು. 


೬೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೮, ೨೦೧೩ 

ಭಾಗ ೬ 
ಸಂಬಂಧ ಶ್ರೀಮತಿ ನಾಗರತ್ನಮ್ಮ ಇವರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದು, ರಿಟ್ ಪಿಟಿಷನ್ ಸಂ : 6/ 23/2012 ರಲ್ಲಿ ಸದರಿ ಕೊಳಚೆ ಪ್ರದೇಶದ ಪ್ರಾರಂಭಿಕ ಅಧಿಸೂಚನೆಯನ್ನು 1991 ರಲ್ಲಿ ಹೊರಡಿಸಿದ್ದು, ಅದನ್ನು 
21 ವರ್ಷಗಳ ನಂತರ ಪ್ರಶ್ನಿಸಿರುವುದನ್ನು ಮಾನ್ಯ ಉಚ್ಚ ನ್ಯಾಯಾಲಯವು ಪರಿಶೀಲಿಸಿ ದಿನಾಂಕ: 10 - 07 - 2012 ರಂದು ವಜಾ ಮಾಡಿರುತ್ತದೆ. ಈ ಹಿಂದೆ ಅರ್ಜಿದಾರರು ಸಲ್ಲಿಸಿದ್ದ ಅಸಲು ದಾವೆಗಳ ಸಂ : 4450/91 
ಮತ್ತು 10397 /91 ರ ಪ್ರತಿವಾದಿಗಳಾದ ಕೊಳಚೆ ನಿವಾಸಿಗಳ ವಿರುದ್ಧ ಹೊರಡಿಸಿರುವ ಡಿಕ್ರಿ ಪ್ರತಿಯಲ್ಲಿ ರಕ್ಷಣೆ ಹೊಂದಬಹುದೆಂದು ಆದೇಶಿಸಲಾಗಿದೆ. ಆದ್ದರಿಂದ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ವಿಚಾರಣೆಗೆ ತೆಗೆದುಕೊಂಡು 
ದಿನಾಂಕ : 01 - 08 - 2012 ರಂದು ಪ್ರಿಲಿಮಿನರಿ ಅಧಿಸೂಚನೆ ಹೊರಡಿಸಿರುವುದನ್ನು ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಣೆ ಮಾಡಲು ಆದೇಶಿಸಿರುತ್ತಾರೆ. 

ಅದರಂತೆ ಈ ಬಗ್ಗೆ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಬೆಂಗಳೂರು ಇವರು, ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ದಿನಾಂಕ : 10 - 07 - 2012 ರಲ್ಲಿನ ಆದೇಶ ಮತ್ತು ಈ ಹಿಂದಿನ ಅಸಲು 
ದಾವೆಗಳ ಹಿನ್ನಲೆಯಲ್ಲಿ ವಿಜನಾಪುರ ಗ್ರಾಮದ ಸ. ನಂ .83 ರ ಜ್ಯೋತಿಪುರ ಕೊಳಚೆ ಪ್ರದೇಶವನ್ನು ಮಂಡಳಿ ಕಾಯಿದೆಯಡಿ ಕಲಂ 3 ರಂತೆ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿ ಅಧಿಸೂಚನೆ ಹೊರಡಿಸುವಂತೆ 
ಕೋರಿರುತ್ತಾರೆ. 

ಪ್ರಶ್ನಿತ ಕೊಳಚೆ ಪ್ರದೇಶದಲ್ಲಿ ಗುಡಿಸಲು/ ಮನೆಗಳು ದುರಸ್ಥಿ ಇಲ್ಲದೇ ಕುಡಿಯುವ ನೀರು, ದೀಪ, ರಸ್ತೆ , ಚರಂಡಿ ಇತ್ಯಾದಿ ಮುಲಭೂತ ಸೌಕರ್ಯಗಳಿಲ್ಲದೇ ಅನಾರೋಗ್ಯದ ವಾತಾವರಣ ಉಂಟಾಗಿರುತ್ತದೆ. ಸದರಿ ಪ್ರದೇಶವನ್ನು 
ಅಭಿವೃದ್ಧಿಪಡಿಸುವುದು ಅತ್ಯಗತ್ಯವಾಗಿರುತ್ತದೆ. ಆದ್ದರಿಂದ ಕನಾಟಕ ಕೊಳಚೆ ಪ್ರದೇಶಗಳ ( ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973 ಸೆಕ್ಷನ್ 3 ರಡಿಯಲ್ಲಿ ದತ್ತವಾಗಿರುವ ಅಧಿಕಾರದಂತೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ 
ಪ್ರದೇಶವನ್ನು ಮೇಲ್ಕಂಡ ಕಾಯ್ದೆಯ ಸೆಕ್ಷನ್ 3 ರಡಿಯಲ್ಲಿ ಅಂತಿಮವಾಗಿ ಕೊಳಚೆ ಪ್ರದೇಶವೆಂದು ಘೋಷಿಸಿರುತ್ತೇನೆ. 

- ಷೆಡ್ಯೂಲ್ 
ಬೆಂಗಳೂರು ಪೂರ್ವ ತಾಲ್ಲೂಕು, ಕೃಷ್ಣರಾಜಪುರಂ ಹೋಬಳಿ , ವಿಜಿನಾಪುರ ಗ್ರಾಮ ಜ್ಯೋತಿಪುರ ಕೊಳಚೆ ಪ್ರದೇಶದ ಚಕ್ಕುಬಂದಿ ಮತ್ತು ಹದ್ದುಬಸ್ತು ತಃಖ್ಯೆ. 
ಕೊಳಚೆ ಪ್ರದೇಶದ ಹೆಸರು ಕೊಳಚೆ ಪ್ರದೇಶದಲ್ಲಿರುವ ಜಮೀನಿನ 

ಚಕ್ಕುಬಂದಿಗಳು 
ಕ್ರ. ಸಂ . 

ಸರ್ವೆ ನಂ . ವಿಸ್ತೀರ್ಣ 
ಮತ್ತು ಸ್ಥಳ ಮಾಲೀಕರ ಹೆಸರು 

ಪೂರ್ವ ಪಶ್ಚಿಮ ಉತ್ತರ 

ದಕ್ಷಿಣ 
ಜ್ಯೋತಿಪರ ಕೊಳಚೆ ಪ್ರದೇಶ | 1) ಶ್ರೀಮತಿ ಎಂ . ನಾಗರತ್ನಮ್ಮ 

ರಮ | 83 

1 - 36 ಖಾಸಗಿ ಮನೆ 

ರೈಲ್ವೆ ರಸ್ತೆ ಖಾಸಗೀ ರಸ್ತೆ 
ವಿಜಿನಾಪುರ ಗ್ರಾಮ ಕೃಷ್ಣರಾಜಪುರಂ ಕೋಂ ಕೆ. ಹರಿ ಮತ್ತು ಬಿನ್ 

ಎಕರೆ - ಗುಂಟೆ 
ಹೋಬಳಿ, ಬೆಂಗಳೂರು ಪೂರ್ವ | 

ಮುನಿಯಪ್ಪ. 
ತಾಲ್ಲೂಕು. 

ಡಾ|| ಜಿ. ಸಿ. ಪ್ರಕಾಶ್ , 

ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು, 
P . R . 115 

ಬೆಂಗಳೂರು ಜಿಲ್ಲೆ. 
ಜಿಲ್ಯಾಧಿಕಾರಿಗಳ ಕಾರ್ಯಾಲಯ , Banglore Urban ಜಿಲೆ , Banglore Urban 
ಭೂಸ್ಕಾಧೀನ ಅಧಿನಿಯಮ 1894 ( ತಿದ್ದುಪಡಿ ಅಧಿನಿಯಮ 1984 ) ಕಲಂ 4 ( 1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : LAQ .CR. 55/12 -13 ದಿನಾಂಕ 21/ 06/ 2013 


ರಸ್ತೆ 


ಈ ಮುಂದಿನ ಅನುಸೂಚಿಯಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಡಿ ದೇವರಾಜ ಅರಸು ಟ್ರಕ್ ಟಮಿನಲ್ಸ್ ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 


ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ಕಾಧೀನ ಅಧಿನಿಯಮ 1894 (ಕೇಂದ್ರ ) ಅಧಿನಿಯಮ ಸಂಖ್ಯೆ 1984ರ 4ನೇ ಪ್ರಕರಣ ( 1) ನೇ ಉಪಪಕರಣದ ಉಪಬಂಧಗಳ ಅನುಸಾರವಾಗಿ 
ಅದಕ್ಕೆ ಸಂಬಂದಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4 ( 2 ) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಲು ವಿಶೇಷ 
ಭೂಸ್ವಾಧೀನಾಧಿಕಾರಿ ಬೆಂಗಳೂರು ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 


ಭಾಗ ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೮, ೨೦೧೩ 

೬೫೧ 
ಸದರಿ ಅದಿನಿಯಮದ 3( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಕಾರ್ಯಗಳನ್ನು ನಿರ್ವಹಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿ, ವಿಶೇಷ 
ಭೂಸ್ಕಾಧೀನಾಧಿಕಾರಿ , ಬೆಂಗಳೂರು ವಿಶೇಷಭೂಸ್ಕಾಧೀನಾಧಿಕಾರಿ ಕಛೇರಿ, ಬೆಂಗಳೂರು ಇವರನ್ನು ನೇಮಕ ಮಾಡಿರುತ್ತೆ . 


ಭೂ ಸ್ಮಾಧೀನ ಕಾಯಿದೆಯ ಕಲಂ 17 ( 2) ಮತ್ತು 17 ( 4) ರ ಅಡಿಯಲ್ಲಿ ತುರ್ತು ವಿಧಿ ಬಳಸಿ ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭಿಸಲು ಸರಕಾರ ಅನುಮೋದನೆ ನೀಡಿರುವುದರಿಂದ ಈ ಪ್ರಕರಣದಲಿ 5 ( ಎ) ತನಿಖೆ 
ಅನ್ವಯಿಸುವುದಿಲ್ಲ , 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲ್ಲಿ 
ಆಸಕ್ತಿಯುಳ್ಳ ಎಲರಿಗೂ ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು 
ವೆಚ್ಚವು ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು , Banglore Urban ಜಿಲೆ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ 
ಮಾಡಲಾದ ಅಂತಹ ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು , 


ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ವಿಶೇಷಭೂಸ್ಕಾಧೀನಾಧಿಕಾರಿ , ವಿಶೇಷಭೂಸ್ಕಾಧೀನಾಧಿಕಾರಿ, ಬೆಂಗಳೂರು ವಿಶೇಷಭೂಸ್ಕಾಧೀನಾಧಿಕಾರಿ ಕಛೇರಿ, ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 


ಅನುಸೂಚಿ 


ಜಿಲೆ : Banglore Urban 


ತಾಲೂಕು: Bangalore North . 


ಹೋಬಳಿ : ದಾಸನಪುರ ) 


ಗ್ರಾಮ : ದಾಸನಪುರ 


Agricultural 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 

ವಿವರ 


ಕ್ರ . ಸ. | 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಮೌಲ್ಯ 


| ರಂಗಸ್ವಾಮಯ್ಯ / ರಾಮಯ್ಯ 


58/ */ 2 


ಖುಷಿ 


ಸ . ನಂ . 6371ಎ ( ಉಳಿಕೆ ಸತ್ತು 


ಸ . ನಂ .60 


0 . 22 . 00 . 00 


10 . 66 


ಸ . ನಂ . 61 / 2ರ ಜಮೀನು 
ಈಗಾಗಲೇ 
ಭೂಸ್ಕಾಧೀನವಾಗಿದೆ. 


0 . 22. 00 . 00 


ಮಂಜುಳ /ಲೇಟ್. ಹನುಮರಸೇಗೌಡ 


59/*/2 


ಖುಷಿ 


ಸ . ನಂ . 60 


ಉಳಿಕೆ ಸತ್ತು 


ಸ . ನಂ . 44 / 1 


0. 06. 00. 00 


0 .18 


| ಈಗಾಗಲೇ 
ಭೂಸ್ಕಾಧೀನವಾಗಿರುವ 
ಜಮೀನು 


0. 06. 00. 00 
0. 05. 00. 00 


ದತ್ತಪ್ಪ /ಲೇಟ್ .ಕೆ.ಬೈಲಪ್ಪ 


60 / */ 


ಖುಷಿ 


ಸ. ನಂ .58/ 2 


ಉಳಿಕೆ ಸತ್ತು 


ಸ. ನಂ . 59/ 3 


10 .15 


ಈಗಾಗಲೇ 
ಭೂಸ್ಕಾಧೀನವಾಗಿರುವ 
ಜಮೀನು 


0 . 05 .00.00 


೬೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೧೮, ೨೦೧೩ 


ಭಾಗ ೬ 


ಚಕ್ಕು ಬಂದಿ 


ಭೂಸ್ಕಾಧೀನದ ಜಮೀನಿನ 

ವಿವರ 


ಕ್ರ . ಸ. 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ | 


ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಮೌಲ್ಯ 


| ಸೌಭಾಗ / ಎ .ಎಸ್ . ರಾಮಯ್ಯಗೌಡ 


63 /*/ 1A 


ಖುಷಿ 


ಸ . ನಂ . 64 


(ಉಳಿಕೆ ಸತ್ತು 


ಸ. ನಂ . 58/2 


[ 0 . 03 .00 .00 


0 .15 


ಈಗಾಗಲೇ 
ಭೂಸ್ಮಾದೀನವಾಗಿರುವ 
ಜಮೀನು 


( 0 .03.00. 00 


5 


ಜಿ. ಹನುಮಯ್ಯ | 


44/*/1 


ಖುಷಿ 


ಸನಂ.59/2 


ಉಳಿಕೆ ಸತ್ತು 


ಸನಂ.45 


0 . 15. 00 . 00 


0 .45 


ಮಯ:1 


471 


ಖುಷಿ, 


ಸ.ನಂ.59/2 ಆ 


ಈಗಾಗಲೇ 
ಭೂಸ್ವಾದೀನವಾಗಿರುವ 
ಜಮೀನು 


0 .15.00. 00 


ರಂಗಸ್ಮಾಮಯ್ಯ / ರಾಮಯ್ಯ 


59/ * / 3 


ಖುಷಿ 


ಸ . ನಂ . 60 


ಉಳಿಕೆ ಸತ್ತು 


ಉಳಿಕೆ ಸತ್ತು 


ಸ. ನಂ . 59/ 2 


0 . 01 . 00 . 00 


10 . 03 


0 .01 . 00.00 


Village Extents: 1 .12. 00. 00 


Agricultural Total Extents : 1 . 12 .00 .00 


DESIGNATION : ವಿಶೇಷ ಭೂಸ್ಕಾಧೀನಾಧಿಕಾರಿ 
LAOCIRCLE : ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಂಗಳೂರು ವಿಶೇಷ ಭೂಸ್ವಾಧೀನಾಧಿಕಾರಿ ಕಛೇರಿ 


ಜಿಲ್ಯಾಧಿಕಾರಿಗಳು 


LAOLOCATION : 2307Sooj 


Banglore Urban 200 cm. 


E 


- 


- 


- 


- 


- 


- 


- 


- 


- 


- 


- 


- 


7 


- 


T : IT 


ಳ್ಳಿ 


° 


° 


P 


ಕಳ 


° 


° 


= 


fಕಳಸ 


- 


2 


° 


° 


k, 


+ 


* 


° 


° 


7315LzM 


GETATS 


° 


- 


° 


= 


S 


° 


ಘ #ff 


=" 


° 


. 


1L 


* 


ST 


° 


51 


° 


111) 


ಜ 


10 


° 


° 


Tು 


SC 


IT-LZINI 


- 


+ 


E 


° 


° 


* 


= 


P . R . 118 


° 


° 


. 


° 


4 


C 


° 


(1 


. 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ - 2 , ಬೆಂಗಳೂರು 


